01 
02 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 1327 (1461) 


: ಶ್ರೀ ಎನ್‌. ರವಿಕುಮಾರ್‌ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
: 19.03.2020 


:ಗೃಹ ಸಚಿವರು 


ಪ್ರಶ್ನೆ 


ಉತ್ತರ 


ವೀಸಾ ಅವಧಿ ಮುಗಿದ ಬಳಿಕ ರಾಜ್ಯದಲ್ಲಿರುವ 
ವಿದ್ಯಾರ್ಥಿಗಳ ವೀಸಾ ಹೊಂದಿರುವ ಕಳೆದ 5 
ವರ್ಷಗಳಲ್ಲಿ ನಡೆಸಿದ ಅಪರಾಧ ಪ್ರಕರಣಗಳ 
ವಿವರ ನೀಡುವುದು ಜಿಲ್ಲಾವಾರು ಮತ್ತು ಯಾವ 
ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶಾತಿ 
ಪಡೆದಿರುತ್ತಾ ರೋ ಆ ಶಿಕ್ಷಣ ಸಂಸ್ಥೆಯ 
ಹೆಸರಿನೊಂದಿಗೆ ಮಾಹಿತಿ ನೀಡುವುದು; 


ಬೆಂಗಳೂರು ನಗರದಲ್ಲಿ ವೀಸಾ ಅವಧಿ 
ಮುಗಿದ ವಿದ್ಯಾರ್ಥಿಗಳ ವಿರುದ್ದ ಒಟ್ಟು 
21 ಪ್ರಕರಣಗಳು ದಾಖಲಾಗಿರುತ್ತದೆ. 
(ವಿವರವನ್ನು ಅನುಬಂಧ-ಅ ನಲ್ಲಿ 
ಲಗತ್ತಿಸಲಾಗಿದೆ). 


ಆ) 


ವಿದ್ಯಾರ್ಥಿ ವೀಸಾ ಹೊಂದಿರುವ ವಿದೇಶಿ 
ವಿದ್ಯಾರ್ಥಿಗಳು ರಾಜ್ಯದಲ್ಲಿ ನಡೆಸಿದ ಅಪರಾಧ 
ಪ್ರಕರಣಗಳ ಕುರಿತು ಎಷ್ಟು ಶಿಕ್ಷಣ 
ಸಂಸ್ಥೆಗಳನ್ನು ಹೊಣೆಗಾರರನ್ನಾಗಿ 
ಮಾಡಲಾಗಿದೆ; ವಿದೇಶಿ ವಿದ್ಯಾರ್ಥಿಗಳಿಗೆ ಪ್ರವೇಶ 
ನೀಡಿದ ಶಿಕ್ಷಣ ಸಂಸ್ಥೆಗಳ ಮೇಲೆ ಕ್ರಿಮಿನಲ್‌ 
ಪ್ರಕರಣ ದಾಖಲಿಸದಿರಲು ಕಾರಣವೇನು; 


ಬೆಂಗಳೂರು ನಗರದ ಕೆಜಿ. ಹಳ್ಳಿ 
ಪೊಲೀಸ್‌ ಠಾಣೆ ಮೊ.ಸಂ. 361/2016 
ಕೆಲ೦ಂ 420 IPC ಪ್ರಕರಣದಲ್ಲಿ “ಆಕ್ಸ್‌ 
ಬ್ರಿಡ್ಡ್‌ ಕಾಲೇಜ್‌" ಮಾಗಡಿ ರಸ್ತೆ, 
ಬೆಂಗಳೂರು ರವರ ವಿರುದ್ದ ಅಪರಾಧ 
ಪ್ರಕರಣ ದಾಖಲು ಮಾಡಲಾಗಿರುತ್ತದೆ. 


ಇ) 


ವಿದೇಶಿ ವಿದ್ಯಾರ್ಥಿಗಳಿಂದ ದೊಡ್ಡ ಮೊತ್ತದ 
ಫೀಸನ್ನು ಪಡೆಯುವ ಖಾಸಗಿ ಶಿಕ್ಷಣ ಸಂಸ್ಥೆಗಳ 
ಅಂತಹ ವಿದ್ಯಾರ್ಥಿಗಳ ವೀಸಾ ಅವಧಿ ಮುಗಿದ 
ಬಳಿಕ ಅವರನ್ನು ಅವರ ದೇಶಗಳಿಗೆ ಕಳುಹಿಸುವ 
ಯಾವ ಪ್ರಯತ್ನವನ್ನು ಮಾಡದೆ ಸಮಾಜ 
ವಿರೋಧಿ ಕೃತ್ಯಗಳಲ್ಲಿ ತೊಡಗಲು 
ಪ್ರೋತ್ಸಾಹಿಸುತ್ತಿರುವ ಶಿಕ್ಷಣ ಸಂಸ್ಥೆಗಳ 
ಮಾನ್ಯತೆ ರದ್ದು ಮಾಡಲು ಇದುವರೆಗೆ 
ಪೊಲೀಸ್‌ ಇಲಾಖೆ ಎಷ್ಟು ಶಿಕ್ಷಣ ಸಂಸ್ಥೆಗಳ 
ಕುರಿತು ಶಿಕ್ಷಣ ಇಲಾಖೆಗೆ ಶಿಫಾರಸ್ಸು ಮಾಡಿದೆ; 
ಇಲ್ಲವಾದಲ್ಲಿ ಯಾವ ಕಾರಣಕೆ ಮಾಡಿಲ್ಲ? 
(ವಿವರ ನೀಡುವುದು) 


ಈ ಬಗ್ಗೆ ದೂರುಗಳು 
ವರದಿಯಾಗಿರುವುದಿಲ್ಲ. 


ಸಂಖ್ಯೆ: 


ಒಇ 121 ಪಿಎ೦ಎಸ್‌ 2020 


(ಬಸವರಾಜ ಬೊಮ್ಮಾಯಿ) 
ಗೃಹ ಸಚಿವರು 


ಅನುಬಂಧ-ಅ 


ತಪಕಾ ಸತ್ಯದ] 
ಹೊಲೀಸ್‌ | ಮೊ.ಸಂ. ಮತ್ತು ಗಿಯಾದ ವಿದ್ಧಾರ್ಥಿಯ ಪ್ರಕರಣದ ಪ್ರಸುತ 
5ಸಂ | ಅಣೆ ಕಲಂ. ish ಪಟ ಶಿಕ್ಷಣ ಸಂಸ್ಥೆಯ ಹೆನೆಡಿ |” ನ 
ವಿವರ ಮತ್ತು ಯಾವ ದೇಶ 
1 | SಅಗಹಾರT HAO S00 T Duncan Taban ಜ್ಯೋತಿ ನಿವಾಸ್‌] ಪಕರಣವು'ತನಿಖಾ 
20() | Richard, Juba, ಕಾಲೇಜ್‌, ಹಂತದಲ್ಲಿದ್ದು, 
ಎನ್‌ಡಿಪಿಎಸ್‌ | South Sudan, ಚೆಕ್‌ಪೋಸ್ಟ್‌ ಹತ್ತಿರ. | ಆರೋಪಿಯು 
ಆಕ್ಟ್‌ | R00162948, ಹೊಸೂರು  ರಸ್ತೆ| ನ್ಯಾಯಾಂಗ 
VI0772409 ಕೋರಮಂಗಲ, ಬಂಧನದಲ್ಲಿರುತ್ತಾ 
ಬೆಂಗಳೂರು. ನೆ. 
(Present address- 
No:101/2, Belakere 
Extension, Andhra 
Muniyappa Layout, 
Kalyan Nagar, Hennur 
Main Road, 
Bangalore-43) 
2. | ತಲಘಟ್ಟಪುರ | ಮೊಸೆಂ.410/ | Mr, BazaeiAlireza 5/0 | St. Hopkings | Aಿಸಿ ನಂಬರ್‌ 
2015 AbdolRasool, 27 yrs, | Group of | 1701/2016 ರಲ್ಲಿ 
ಕಲ೦.354, | No.B-1504, ‘B’ block, | Instituons, :09/03/2018 
506 ಐ.ಪಿ.ಸಿ. | charted Beverly Hill | Thirumenahalli ರಂದು 
Apartment, Gate After | ಖುಲಾಸೆಯಾಗಿದೆ. 
Gubbalala, Chokkana, 
Bengaluru. No.53/1, 
Subbana 
Country: Turkey Garden, Bh 
Pass Port Road, Adugodi, 
No.195726334 Bengaluru. 
3. ಕೆಎಸ್‌. 40/2016 [ಷೊಹವ್ಮದ್‌ ಖಿರೇದ್‌ ದಯಾನಂದ ಸಾಗರ್‌ | ಸಿಸಿ.ನೆ೦.12171/2 
ಲೇಔಟ್‌ ಕv0 353. | Country: ನೈಜಿರಿಯಾ ಕಾಲೇಜ್‌, 016 
504 ಐಪಿಸಿ | ಡೇಶ ಕೆ.ಎಸ್‌.ಲೇಔಟ್‌, ಮುಂದಿನ 
ಬೆಂಗಳೂರು. ವಿಚಾರಣೆ 
ದಿನಾಂಕ:18.03.2 
020 
4 |ಕೆಜಿಹಳ್ಳಿ 361/2016 | Esmail Abdullah ಆಕ್ಸ್‌ ಬ್ರಿಡ್ಜ್‌ ಕಾಲೇಜ್‌ | ಪಿ.ಟಿ. 
u/s 420 Ahmed musa obad, | ಮಾಗಡಿ ರಸ್ತೆ 
ipc 23YRS, ಬೆಂಗಳೂರು. 
Passport 03773135 
Country: YEMEN 
5. 1ಕೆಜೆಹಳ್ಳಿ 489/2018 | DRAMANE DIAKITE |ರ್ನಾಟಕ ಕಾಲೇಜ್‌|ಪಿಟಿ. 
U/S S/O LASSINA DIAKITE, | ಫ್‌ 
420,468,4 | 28YRS ಮ್ಯಾನೇಜ್‌ಮೆಂಟ್‌, 


71 of IPC |6th,cross, ಬೆಂಗಳೊರು. 
and Shivaramaiah layout, 
Section Kalyannagar Post, 
14 of HBR Layout, 
foreigner | Bangalore 
act 1946 Passport AA015621 
Country: Repulic of 
Mali 
ಕೋರಮಂಗಲ | 0396/201 | A2) CANON AUDLEY | Not known ಮಾನ್ಯ 
ಪೊಲೀಸ್‌ 8U/s |S/o CANON ನ್ಯಾಯಾಲದಲ್ಲಿ 
ಠಾಣೆ 21,22(b) | WILLIAM, 32 Yrs, ವಿಚಾರಣೆಯಲ್ಲಿರು 
of NDPS |N/A KINSHSA ತ್ತದೆ. 
Act &14 | STATE, DRC CONGO CC NO- 
of C/0 No.9, 1206/19 
Foreigners | Muddanna Layout, 
Amendme | Hennur Villiage, 
ntAct Bangalore. 
02-12- 
2018 Country: CONGO 
PASSPORT NO 
0B0259033, 
VISA NO AP 4389205 
ಕೊತ್ತನೊರು 177/2016 | SopuruchiMensah Sikh College | Pending Trail 
U/s 21(B) | Godwin Ubi s/0| Ayyappa Nagara, 
NDPS Act- | BuwaventureUbi, 30 | K.R.Puram, 
1985 & Sec | Yrs, #5, lgbadu Street, | Bangalore City 
14 Lagos State, 
Foreingner 
s Act-1946 | Country: Nigeria. 
& 12(i|) © | Passport 
Passport No.R00059068 Valid 
Act Up to 05/12/2017 
Visa No.AP5006349 
ಕೊತ್ತೆನೊರು Cr KastushabeShawia Nizam College, | Pending Trail 
No.102/20 | D/0 Anjure James R/at | Hydrabad 
17 U/S 326 | Suncity Village, Parai 
IPC Building, Hydrabad, 
Country: Uganda 
Nationality 
Passport 
No.B1104221 
ಕೊತ್ತನೂರು | 165/2018 |A2: BABALANDA | A2- Aditya | Pending Trail 
U/S 465, | AMUNON @ NESTA, | College, 
468, 471,|25 yrs, Native ; Jinja | Yelahanka. 
474, 419, | town, Kampala, | Bangalre City 


420, 120B, | Uganda Nationality 
34 IPC &| Passport A-3 Faith British 
Section 66, | No.B1088974 Academy, 
660(D), 43 | A3: ONGIDO | Yelahanka, 
ITAct' AMBROSE S/o | Bangalre City 
ELWONGU SIMON, 22 
Yrs, Mukono Village, 
Kampala Capital City, 
Country: Uganda 
Nationality 
10. | ಕೊತ್ತನೊರು 115/2019 |A1. Koshys College, | UI 
U/S 218 | BosalLukengoDayve @ | Bagaluru, 
NDPS Act & | David Bosa S/o | Bangalre City 
14 DieudonneBosa @ 
Foriegners | ArickBosa @ Lukengo 
Act-1946 28 yrs, N/0o Ngafani, 
No. 69, Q/Masanga- 
Mbila, C/Mont-Ngaful, 
Kinshasa. 
Country: Congo 
National 
Passport 
No.0B0590255 Valid 
Up to 03/07/2019 
1. | ಕೊತ್ತನೊರು | 65/2019 | Sow Mamadu Pate, 21 | Koshys College, | Ul 
U/S, 8(C), | Yrs, Tieningboue, Bagaluru, 
20(b), Bangalre City 
NDPS Act - | Country: IVORY 
1985 & 14 | COAST 
Foreigners | Passport No: 
Act-1946 & | 17AP14904 
5 of | Visa No: 90043655H 
Registratio 
n of 
Forigners 
Act-1939 
12. | ಕೊತ್ತನೂರು 1134/2019 | Ahmed Kamal Ahmed | Karnataka Ul 
14(A) of | Bakhrmua s 25 yrs, College, 
foreighners Thirumenahalli, 
act-1946, Country: Yemen | Bengaluru. 
sec 12 of | National. 
passport Passport No.S119892 
act-1967 Valid Up to 


and sec 5| 11/05/2019 
of Visa No.VJ5401955 
registration | Valid Up to 
of 05/10/2018 
foreighner 
act-1939 
13. | ಸಂಜಯನಗರ | 46/2016 ABDUL TAMIM | Brundavan Convicted 
ಕಲಂ 14. | AHMADI! S/O ABDUL | College, 10000/- Rs 
1(2) All Boopsandra, Fine on 
ಪಾರಿನರ್‌ ವಿಳಾಸ ನಂ: 01 . 5ಕೇ | Bengaluru-94. | 17-03-2016 
ಆಕ್ಸ್‌ ಮಹಡಿ 4ನೇ ಕ್ರಾಸ್‌ 
ವಿನಾಯಕ ಲೇಔಟ್‌ 
ಭೂಪಸಂದ್ರ, ಬೆಂಗಳೂರು. 
Country- 
Afthanisthan 
Passport No: 
ST030085 
VISA No: AK349946 
14. | ಸಂಜಯನಗರ | 47/2016 Yaneth Stella | BMA COLLEGE PTin CC 
00 14.| Mesquita Barbosa, | KAMMANAHALLI | No.22164/201 
2) Ground Floor, |, Bengaluru. 6 in 8th 
ಪಾರಿನರ್‌ No.35/17, 6th A Cross, ACMM 
ಆಕ್ಟ್‌ Manich Nagar, Rmv 
2nd Stage, 
Bhoopasandra, 5£, 
Karnataka 
Country: Angola 
Passport No: 
01787438 
Visa No: 
VJ5744162Co 
15. | ಸಂಜಯನಗರ | 48/2016 lorahim Maskoum. Flat | M.S Ramaiah PTin CC 
soo 7(2) | No. Tb-2, Paschim Pride | College, No.11223/201 
ಪಾರಿನರ್‌ Appartement, 3rd Floor, | Mathikere, 6 in 8th 
ಅಫ್‌ 194s Situated At No. 10, 5th Bengaluru. ACMM 
ಬ Cross, Jaladharashini 
ರವಿ 14 Layout Rmv 2nd Stage, 
ಪಾರಿನರ್ಸ್‌ Bbmp Ward No. 18, 5c, 
ಆಕ್‌ 1946 Karnataka 
Country: Seria 
16. | ಸೋಲದೇವನೆ | 153/2016 U/S | A-1Ahammed musa, | ಅಚಾರ್ಯ ಕಾಲೇಜ್‌, | pTINCCNO. 
ಹಳ್ಳಿ 341, 504, 323, | A-2 Ahammed fizaer | ಸೋಲದೇವನಹಳ್ಳಿ, 1075/17 
506, 34 IPC | Country: Sudan ಬೆಂಗಳೂರು 
and 


Foreigners 
Act 


17. | ಸೋಲದೇವನೆ | 195/16 U/S | 1) Ahmed Tgani- ಆಚಾರ್ಯ ಕಾಲೇಜ್‌, |PTINCC 
ಹಳ್ಳಿ 341, 323, | PO0186404 ಸೋಲದೇವನಹಳ್ಳಿ, NO.7463/16 
324, 327, | 24.07.2010 ಬೆಂಗಳೂರು. 
427, 506(b) | 23.07.2015 
r/w 34 IPC 2) Ahamad Mohamed 
Moosa 
Country— Ivory Costa 
18. | ಸೋಲದೇವನ | 232/2018 1) Hassan Murtaza ಅಚಾರ್ಯ ಕಾಲೇಬ್‌, PTINCC 
ಹಳ್ಳಿ ಕಲಂ-14, Hassan (Tanzania) ಸೋಲದೇವನಹಳ್ಳಿ, NO.4003/19 
ಫಾರಿಸರ್ಸ್‌ 2) Abdalla brahim | ಬಂಗಳೊರು. 
ಆಕ್ಟ್‌-1946 Eltoum Mohammed 
ಕಲಂ-12(ಬಿ) | (sudan) 
ಪಾಸ್‌ 3) Niie Abdoulie 
ಪೋರ್ಟ್‌ Gambia (West Africa) 
ಆಕ್ಟ್‌ 4) Mohaimen Nasar 
(Iraq) 
5) Elsiddig Abubaker 
(Sudan) 
6) Kamangu Kamangy 
(Congo) 
19. | ಸೋಲಡೇಷೆನ'1 0016/2019 ಆಜಾರ್ಯ ಕಾಪೇಜ್‌, Ul 
ಹಳ್ಳಿ u/s Ahammad Moosa, | ಸೋಲದೇವನಹಳ್ಳಿ, 
20(B)(I)(b) | Kirloskar Layout, | ಬೆಂಗಳೂರು. 
of NDPS Act | Sidedhahalli, 
21-01-2019 | Nagasandra Post, 
20. | ಸೋಲಡೌS8"| 0208/2019 | Bengalurucity. ಆಜಾರ್ಯ ಕಾಲೇಜ್‌ [UW 
ಹಳ್ಳಿ U/s 307- ಸೋಲದೇವನಹಳ್ಳಿ, 
353-332 IPC | Country: Sudan ಬೆಂಗಳೂರು. 
21-10-2019 
21. | ಸೋಲದೇವನ | 0209/2019 | Ahammad Moosa, | ಆಚಾರ್ಯ ಕಾಲೇಜ್‌, Ul 
ಹಳ್ಳಿ U/s Kirloskar Layout, | ಸೋಲದೇವನಹಳ್ಳಿ, 
20(B)(Il)(b) | Sidedhahalli, ಬೆಂಗಳೂರು. 
of NDPS Act | Nagasandra Post, 
21-10-2019 | Bengaluru city. 


Country: Sudan 


